ಕರ್ನಾಟಕ ವಿಧಾನ ಪರಿಷತು 


» 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1432 
ಉತ್ತರಿಸುವ ದಿನಾಂಕ : 28.02.2018 
ಸದಸ್ಯರ ಹೆಸರು : ಶ್ರೀ ಕ್ಯಾಪ್ಟನ್‌ ಗಣೇಶ್‌ ಕಾರ್ಣಿಕ್‌ (ಶಿಕ್ಷಕರ ಸಂಸ್ಥೆಗಳ ಕ್ಲೇತ್ರ) 
ಉತ್ತರಿಸುವ ಸಚಿವರು : ಮಾನ್ಯ ಮೀನುಗಾರಿಕೆ, ಯುವ ಸಬಲೀಕರಣ ಹಾಗೂ ಕ್ರೀಡಾ 
ಸಚಿವರು. 
ಕ್ರಸಂ. ಪ್ರಶ್ನೆ f ಉತ್ತರ 
ಆಅ ಗ್ರಾಮೀಣ ಯುವ ಇನ ಕಾನಾ 
ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು 
ಸಹಾಯಕವಾಗುವ ವಾತಾವರಣವನ್ನು ನಿರ್ಮಿಸಲು ಹೌದು 
“ಯುವ ಚೈತನ್ಯ ಯೋಜನೆಯನ್ನು 
ಅರಂಭಿಸಲಾಗಿದೆಯೇ; 
ಆ ಈ ಯೋಜನೆಯ "ರೂಮಕ್‌ಷೆಗಳ ಇ ನವ ಚೈತನ್ಯ” ಯೋಜನೆಯು ರಾಜ್ಯಾದ್ಯಂತ 
ವಿವರವಾದ ಮಾಹಿತಿಯನ್ನು ಒದಗಿಸುವುದು; ಯುವಜನರನ್ನು ಸಂಘಟಿಸಿ, ಸಕ್ರೀಯರನ್ಮಾಗಿಸಲು ಹಾಗೂ 


ಶ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸುವ ಉದ್ದೇಶವನ್ನು 
ಹೊಂದಿದೆ. ಒಂದು ಯುವ ಸಂಘಕ್ಳ್‌ ತಲಾ 
ರೂ.40,000/- ಘಟಕ ವೆಚ್ಚದಲ್ಲಿ ಕ್ರೀಡಾ ಚಟುವಟಿಕೆ 
ಆಯೋಜಿಸಲು ಹಾಗೂ ಆರೋಗ್ಯಯುತ ಸಮಾಜ 
ನಿರ್ಮಾಣಕ್ಕೆ ಅಗತ್ಯವಾದ ಶ್ರೇಡಾ ಸಲಕರಣೆಗಳನ್ನು 


ಒದಗಿಸಲಾಗುತ್ತಿದೆ. ಸದರಿ ಯೋಜನೆಯ 
ಘಲಾನುಭವಿಗಳಾಗಲೂ ಯುವ ಸಂಘಗಳನ್ನು 
ಕೆಳಕಾಣಿಸಿದೆ. ಮಾರ್ಗ ಸೂಚಿಯನ್ವಯ 
ಗುರುತಿಸಲಾಗುತ್ತಿದೆ. 


1. ಯುವ ಸಂಘವು ಕನಿಷ್ಟ 25 ಯುವಜನರನ್ನು 
ಸದಸ್ಯರನ್ನಾಗಿ ಹೊಂದಿರಬೇಕು. 

2. ಎಲ್ಲಾ ಸದಸ್ಯರ ವಯೋಮಿತಿಯು 18 ರಿಂದ 
35 ವರ್ಷಜಬೊಳನಿರಬೇಕು. 

3. ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯಿಂದ ಮಾನ್ಯತೆ ಪಡೆದಿರಬೇಕು. 

4. ಯುವ ಸಂಘಗಳು ಇಲಾಖೆಯಿಂದ ಮಾನ್ಯತೆ 

ಪಡೆಯಲು ಸಂಘಗಳ ನೋಂದಣಿ ಕಾಯ್ದೆಯಡಿ 

ನೋಂದಣಿ ಕಡ್ಡಾಯವಾಗಿರುವುದಿಲ್ಲ. 

ಯುವ ಸಂಘವು ಕಡ್ಡಾಯವಾಗಿ ಶ್ರೆಯಾ 

ಶೀಲವಾಗಿರಬೇಕು. 

2017-18ನೇ ಸಾಲಿನಲ್ಲಿ ರಾಜ್ಯದಾದ್ಯಂತ ಒಟ್ಟು 5000 

ಯುವ ಸಂಘಗಳಿಗೆ “ಯುವ ಚೈತನ್ಯ” ಕ್ರೀಡಾ 

ಕೆಟ್‌ಗಳನ್ನು ವಿತರಿಸಲಾಗಿದೆ. 

ಇ ಈ ಯೋಜನೆ ಅಡಿಯಲ್ಲಿ. ಪ್ರತಿ ಘಟಿಕಕ್ಕ್‌ ಎಷ್ಟು | ಈ ಯೋಜನಯೆಡಿಯಲ್ಲಿ' ಪ್ರತಿ ಘಟಕ ವೆಚ್ಚವಾಗಿ 

ಹಣವನ್ನು ಹಂಚಿಕೆ ಮಾಡಲಾಗಿದೆ; ರೂ.40.000/-ಗಳನ್ನು ಹೆಂಚೆಕೆ ಮಾಡಲಾಗಿದೆ. 


wn 


* 1] ಈವರೆಗೆ “ಯುವ  ಚೈತನ್ಸ್‌  ಯೊಬನಮ | ಕಾನ್ಯವ್ಕ ಒಟ್ಟು 500 ಯುವ ಸಾಘಗಳು 
ಫಲವನ್ನು ಎಷ್ಟು ಕ್ರೀಡಾಪಟುಗಳು ಪಡೆದಿದ್ದಾರೆ? | ಪ್ರಯೋಜನವನ್ನು ಪಡೆದುಕೊಂಡಿರುತ್ತಾರೆ. 
(ಜಿಲ್ಲಾವಾರು ಮಾಹಿತಿ ನೀಡುವುದು) ಮಾಹಿತಿಯನ್ನು ಅನುಬಂಧ-! ರಲ್ಲಿ ಲಗತ್ತಿಸಿದೆ. 


ಸಂಖ್ಯೆ: ಯುಸೇಣ 47 ಯುಸೇಭಾ 2018. 


(ಪ್ರಮೋದ್‌ ಮಧ್ವರಾಜ್‌) 
ಮೀನುಗಾರಿಕೆ, ಯುವ ಸಬಲೀಕರಣ 
ಹಾಗೂ ಕ್ರೀಡಾ ಸಚಿವರು. 


ಅನುಬಂಧ-1 


'ಯುವ ಚೈತನ್ಯ' ಯೋಜನೆಯಡಿ ಯುವ ಸಂಘಗಳಿಗೆ ಶ್ರೇಡಾ ಕಿಟ್‌ಗಳನ್ನು ವಿತರಿಸಿರುವ ವಿವರ 


ಕ್ರ. ಸಂ. ಜಿಲ್ಲೆ ಘಲಾನುಭವಿ ಯುವ ಸಂಘಗಳ ಪಿಚರ 
ಹ 
1 ಬೆಂಗಳೂರು ನಗರ 98 
2 ಬೆಂಗಳೂರು ಗ್ರಾಮಾಂತರ 153 
3 ರಾಮನಗರ 377 
4 ಕೋಲಾರ 119 
5 ಚಿಕ್ಕಬಳ್ಳಾಪುರ 62 
6 ತುಮಕೂರು 125 
7 ಶಿವಮೊಗ್ಗ 125 
[3 ಚಿತ್ರದುರ್ಗ 65 
3 ದಾವಣಗೆ 100 
10 ಕಲ್ಬುರ್ಗಿ 172 
11 ಬಳ್ಳಾರಿ 175 
12 ರಾಯಚೂರು 168 
13 ಬೀದರ್‌ 164 
[ ಕೊಪ್ಪಳ 127 
[3 ಯಾದಗಿರಿ 75 
16 ಮೈಸೂರು 164 
17 ಮಂಡ್ಯ 89 
18 ಚಾಮರಾಜನಗರ 94 
19 ಚಿಕ್ಕಮಗಳೂರು 155 
20 ಹಾಸನ 100 
21 ದಕ್ಸಿಣ ಕನ್ನಡ 126 
22 ಉಡುಪಿ 1045 3 
23 ಕೊಡಗು 106 
24 ಬೆಳಗಾವಿ 159 
25 ಉತ್ತರ ಕನ್ನಡ 275 
26 ವಿಜಯಪುರ 100 
27 ಧಾರವಾಡ 175 
28 ಬಾಲಗಕೋಟೆ 69 
29 ಗದಗ 113 
30 ಹಾವೇರಿ 125 
ಒಟ್ಟು 5000 


೪ 


